RNI No. KARBIL/2001/47147 








ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ನವೆಂಬರ್‌ ೭, ೨೦೧೩ (ಕಾರ್ತೀಕ ೧೬, ಶಕ ವರ್ಷ ೧೯೩೫) ಸಂಚಿಕೆ ೪೪ 
Volume 148 Bangalore, Thursday, November 7, 2013 ( Karthika 16, Shaka Varsha 1935) Issue 44 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು, ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಸಂಖ್ಯೆ: ಪಸಂಮೀ 68 ಪಪಾಯೋ 2011,ಬೆಂಗಳೂರು, ದಿನಾಂಕ: 15.02.2013. 
ಅಧಿಸೂಚನೆ 
ಕರ್ನಾಟಕ ಗೋವಧೆಯ ಪ್ರತಿಬಂಧಕ ಮತ್ತು ಜಾನುವಾರು ಸಂರಕ್ಷಣೆ (ಗೋಸೇವಾ ಆಯೋಗದ ರಚನೆ) ನಿಯಮಗಳು 2012ರ ನಿಯಮ 
3(2)(0ರಡಿ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ 11 ಜನರನ್ನು ಕರ್ನಾಟಕ ರಾಜ್ಯ ಗೋಸೇವಾ ಆಯೋಗದ 
ಸರ್ಕಾರೇತರ ಸದಸ್ಯರನ್ನಾಗಿ (ಅಧ್ಯಕ್ಷರನ್ನೊಳಗೊಂಡಂತೆ) ಈ ಅಧಿಸೂಚನೆಯ ದಿನಾಂಕದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ನೇಮಿಸಿ ಆದೇಶಿಸಲಾಗಿದೆ; 



































ಕ್ರ.ಸಂ. ನಾಮನಿರ್ದೇಶಿತರ ಹೆಸರು ಮತ್ತು ವಿಳಾಸ ಹುದ್ದೆ 
1 ಶ್ರೀ ಎಂ.ಬಿ. ಪುರಾಣಿಕ್‌ 
ಅಧ್ಯಕ್ಷರು 
“ಸುದರ್ಶನ”, ವಾದಿರಾಜನಗರ, ಅಳಕೆ, ಮ೦ಗಳೂರು-575003. 
ಟ್ರ ಡಾ| ಎಸ್‌.ಕೆ. ಮಿತ್ತಲ್‌ 
ಸದಸ್ಯರು 
“ಶ್ರೀ ಕುಂಜ್‌”, 19-1, 3ನೇ ಬ್ಲಾಕ್‌, 5ನೇ ಮುಖ್ಯರಸ್ತೆ, ಜೈಲಕ್ಷ್ಮೀಪುರಂ, ಮೈಸೂರು-12. 
3. ಶ್ರೀ ಎಸ್‌. ಶಿವರಾಮು 
ಚಿಕ್ಕಬಳ್ಳಿ ಪೋಸ್ಟ್‌ & ಗ್ರಾಮ, ಬಸವಾಳ ಹೋಬಳಿ, ಸದಸ್ಯರು 
ಮಂಡ್ಯ ತಾಲ್ಲೂಕು ಹ ಜಿಲ್ಲೆ -571446. 
4. ಶ್ರೀ ಬಿ.ಎಸ್‌. ಮಂಜುನಾಥಸ್ವಾಮಿ 
# 113, “ಬೆನಕ ಕೃಪ”, 5ನೇ ಕ್ರಾಸ್‌, ಸದಸ್ಯರು 
ಶಾರದಾನಗರ, ಜಿ.ಕೆ.ವಿ.ಕೆ ಪೋಸ್ಟ್‌, ಬೆಂಗಳೂರು-560065. 
ನಿ ಶ್ರೀ ಉತ್ತಮ್‌ಚಂದ್‌ ಚಾಜೆದ್‌ 
“ರತ್ನಾಕಲಶ ಅಸ್ಟೋಜೆಮ್‌”, ೫ 302, ಕಾಮರಾಜ ರಸ್ತೆ ಸದಸ್ಯರು 
ಕಾರ್ಪೋರೇಷನ್‌ ಬ್ಯಾಂಕ್‌ ಎದುರು, ಬೆ೦ಗಳೂರು-560042. 
6. ಶ್ರೀ ಉತ್ತಮ್‌ಚಂದ್‌ ಬುಗದ್‌ 
ಸದಸ್ಯರು 
80 ಅಡಿ ಟ್ಯಾಂಕ್‌ ಬಂಡ್‌ ರಸ್ತೆ 6ನೇ ಬ್ಲಾಕ್‌, ಕೋರಮಂಗಲ, ಬೆಂಗಳೂರು-560095. 





(೨೫೨೧) 


೨೫೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೪ಎ 























ತ್ರ. ಸಂ. ನಾಮನಿರ್ದೇಶಿತರ ಹೆಸರು ಮತ್ತು ವಿಳಾಸ ಹುದ್ದೆ 
7. ಶ್ರೀ ದಯಾನಂದ ಸ್ವಾಮೀಜಿ 
೫ 274, ಬಸವಧರ್ಮ ಜ್ಞಾನಪೀಠ, ಮಾರೂತಿ ನಗರ, 
ಕ ಸದಸ್ಯರು 
9ನೇ ಕ್ರಾಸ್‌, ಮಹದೇಶ್ವರ ನಗರ ಮುಖ್ಯರಸ್ತೆ. 
ವಿಶ್ವನೀದಂ ಪೋಸ್ಟ್‌, ಬೆ೦ಗಳೂರು-560095. 
8. ಶ್ರೀ ಧರ್ಮಪ್ರಸಾದ್‌ 
ಚಾರ್ಟರ್ಡ್‌ ಅಕೌಂಟೆಂಟ್‌, ಚೆನ್ನಗಿರಿ ರಸ್ತೆ ಸದಸ್ಯರು 
ಮೇಯರ್‌ ರಂಗಪ್ಪ ವೃತ್ತ, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ-577301. 
9. ಶ್ರೀಮತಿ ಭಾರತಿ ಪಾಟೀಲ್‌, 
ಸದಸ್ಯರು 
ಅಕ್ಷಯ ಗೋಸೇವಾ ಸಮಿತಿ, ಹುಬ್ಬಳ್ಳಿ 
ಯ ಬಳ 
10, ಶ್ರೀ ಶ್ರೀನಿವಾಸ ಹನುಮಂತ ಬಿರಾದಾರ ಪಟೇಲ್‌ 
ಸದಸ್ಯರು 
ವಂಟಗೋಡಿ ಪೋಸ್ಟ್‌, ಮುಧೋಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ-587373. 
11. ಶ್ರೀ ಶಿವಪ್ಪ ಕರಪ್ಪ ಕಡಪಟ್ಟ 
ನಂದಗೋಕುಲ ಗೋಶಾಲಾ, ಸರ್ಕಾರಿ ಆಸ್ಪತ್ರೆ ಹಿಂದೆ, ಜಮಖಂಡಿ ತಾಲ್ಲೂಕು, ಬಾಗಲಕೋಟೆ ಸದಸ್ಯರು 
ಜಿಲ್ಲೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರಸಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ [ಪಶುಸಂಗೋಪನೆ] 


ANIMAL HUSBANDRY & FISHERIES SECRETARIAT 
NO. AHF 68 AHP 2011 BANGALORE, DATED 15.02.2013. 
NOTIFICATION 


In exercise of the powers conferred by sub rule 2(ii) of rule 3 of the Karnataka Prevention of Cow Slaughter and Cattle 
Preservation (Constitution of Goseva Ayog) Rules 2012, Government of Karnataka hereby nominate the following 11 persons as the 
Non-Official members (including the Chairperson) of the Karnataka State Goseva Ayog from the date of this Notification and until further 
orders; 





Sl. No. Name and address of the nominated members Designation 





1. Shri. M.B. Puranik Chairperson 
“Sudarshana”, Vadirajanagara, Alake, 


Mangalore - 575003. 





2. Dr. S.K.Mitthal Member 
“Shri Kuni”, 19-1, 3° Block, 5" Main, 


Jailakshmipuram, Mysore-12. 





3. Shri. S.Shivaramu Member 
Chikkaballi Post & Village, Basavala Hobli, 
Mandya Taluk & District -571466. 





4. Shri. B.S. Manjunath Swamy Member 
# 113, “Benaka Krupa”, 5" Cross, Sharadanagara, 


G.K.V.K. Post, Bangalore-560065. 





5; Shri. Uttamchand Chajed Member 
“Ratnakalasha Astrogems’”, 

# 302, Kamaraja Raod, 

Opp. Corporation Bank, Bangalore-560042. 

















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೨೫೨೩ 








Sl. No. Name and address of the nominated members Designation 





6. Shri. Uttamchand Bugad Member 
80 Ft. Tank Bund Road, 6" Block, Koramangala, 
Bangalore-560042. 





7. Shri. Dayananda Swamiji Member 
# 274, Basavadharma Jnanapeeta, Maruthinagara, 
9" Cross, Mahadeshwara Nagar Main Road, 


Vishwaneedam Post, Bangalore-560095. 





8. Shri. Dharmaprasad Member 
Chartered Accountant, 

Chennagiri Road, Mayor Rangappa Circle, 
Bhadravathi, Shivamogga District-577301. 





9. Smt. Baharathi Patil Member 
Akshaya Goseva Samiti, Hubli. 





10. Shri. Srinivasa Hanumantha Biradara Patel Member 
Vantagodi Post, Mudhola Taluk, 
Bagalakote District -587373. 





11. Shri. Shivappa Karappa Kadapatti Member 
Nandagokula Goshala, 
Behind Government Hospital, 


Jamakhandi Taluk, Bagalakote District. 

















By Order and in the name of Governor of Karnataka 


SARASA 
PR - 521 Under Secretary to Government 
50 - 100 Animal Husbandry & Fisheries Department (Animal Husbandry) 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಸಂಖ್ಯೆ: ಪಸಂಮೀ 68 ಪಪಾಯೋ 2011 (ಭಾಗ-1) ಬೆಂಗಳೂರು, ದಿನಾಂಕ 22.08.2013. 
ಅಧಿಸೂಚನೆ 
ಕರ್ನಾಟಕ ಗೋವಧೆಯ ಪ್ರತಿಬಂಧಕ ಮತ್ತು ಜಾನುವಾರು ಸಂರಕ್ಷಣೆ (ಗೋಸೇವಾ ಆಯೋಗದ ರಚನೆ) ನಿಯಮಗಳು 2012ರಡಿ ರಾಜ್ಯ 
ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಧಿಸೂಚನೆ ಸಂಖ್ಯೆ ಪಸಂಮೀ 68 ಪಪಾಯೋ 201, ದಿನಾಂಕ 15.02.2013ರಲ್ಲಿ ನೇಮಕ 


ಮಾಡಲಾದ ಕರ್ನಾಟಕ ರಾಜ್ಯ ಗೋಸೇವಾ ಆಯೋಗದ ಸರ್ಕಾರೇತರ ಸದಸ್ಯರ (ಅಧ್ಯಕ್ಷರನ್ನೊಳಗೊಂಡಂತೆ) ನೇಮಕಾತಿಯನ್ನು ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿದೆ. 


[ತಾ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸರಸಾ 
PR — 522 ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC - 100 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ [ಪಶುಸಂಗೋಪನೆ] 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಸಂಖ್ಯೆ:ಪಸಂಮೀ 191 ಮೀಇಯೋ 2013, ಬೆಂಗಳೂರು, ದಿನಾಂಕ:19-09-2013 
ಅಧಿಸೂಚನೆ 
ವಿವಿಧ ಆಯಿಲ್‌ ಕಂಪೆನಿಗಳಿಗೆ ಡೀಸೆಲ್‌ ಬಂಕ್‌ವಾರು ಅವು ಸೇವೆ ನೀಡುವ ದೋಣಿಗಳ ಸಂಖ್ಯೆ ಹಾಗೂ ಅಶ್ವಶಕ್ತಿಯನ್ನು ಪರಿಗಣಿಸಿ ಡೀಸೆಲ್‌ನ 


ಮಾಸಿಕ ಕೋಟಾ ನಿಗದಿ ಮಾಡಿ ಮೀನುಗಾರಿಕೆ ನಿರ್ದೇಶನಾಲಯದಿಂದ ಪ್ರತಿ ತಿಂಗಳು ನೀಡಲಾಗುತ್ತಿತ್ತು. ಈ ಅಧಿಕಾರವನ್ನು ಈ ಕೆಳಗಿನ ಷರತ್ತಿಗೊಳಪಟ್ಟು 
ಮೀನುಗಾರಿಕೆ ಉಪ ನಿರ್ದೇಶಕರು, ಮಂಗಳೂರು/ಕಾರವಾರ ಇವರುಗಳಿಗೆ ಪ್ರತ್ಯಾಯೋಜಿಸಲಾಗಿದೆ. 


(1) ಮೀನುಗಾರಿಕೆ ಉಪ ನಿರ್ದೇಶಕರು ಪ್ರತಿ ತಿಂಗಳು ಬಿಡುಗಡೆ ಮಾಡಿದ ಮತ್ತು ಬಳಸಿದ ಡೀಸೆಲ್‌ ಪ್ರಮಾಣವನ್ನು ಮುಂದಿನ ತಿಂಗಳ 
10ನೇ ತಾರೀಖಿನೊಳಗೆ ಕೇಂದ್ರ ಕಛೇರಿಗೆ ಸಲ್ಲಿಸುವುದು. 


೨೫೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೪ಎ 





(2) ವಿವಿಧ ಯಾಂತ್ರೀಕೃತ ದೋಣಿಗಳಿಗೆ ನಿಗದಿಪಡಿಸಿರುವ ಮಿತಿಯೊಳಗೆ ಡೀಸೆಲ್‌ ಸರಬರಾಜು ಮಾಡುವುದು. 


(3) ಸಾಧ್ಯತಾ ಪತ್ರ ಪಡೆಯದೆ ನಿರ್ಮಿಸಿದ ಹಾಗೂ ಇಲಾಖೆಯಲ್ಲಿ ನೋಂದಾಯಿಸದ ದೋಣಿಗಳಿಗೆ ಡೀಸೆಲ್‌ ವಿತರಣೆಯನ್ನು 
ಮಾಡತಕ್ಕದ್ದಲ್ಲ. 


ಇದಿನಿ 
(4) 20 ಮೀ.ಗಿಂತ ಹೆಚ್ಚಿನ ಉದ್ದದ ಮೀನುಗಾರಿಕಾ ದೋಣಿಗಳಿಗೆ ಡೀಸೆಲ್‌ ವಿತರಣೆಯನ್ನು ಮಾಡತಕ್ಕದ್ದಲ್ಲ. 
(5) ಆಯಾ ತಿಂಗಳಿನಲ್ಲಿ ಪ್ರತಿ ದೋಣಿಗಳಿಗೆ ವಿತರಿಸಿದ ಡೀಸೆಲ್‌ ಪ್ರಮಾಣ, ಹಿಡಿದ ಮೀನಿನ ಪ್ರಮಾಣ, ಹಾಗೂ ಟಿಪ್‌ ಶೀಟ್‌ಗಳನ್ನು 
ಡೀಸೆಲ್‌ ಬಂಕ್‌ಗಳಿಂದ ಪಡೆದುಕೊಂಡೇ ಮುಂದಿನ ತಿಂಗಳಿನ ಡೀಸೆಲ್‌ ಬಿಡುಗಡೆ ಮಾಡತಕ್ಕದ್ದು. 


(6) ಮೇಲ್ಕಂಡ ಷರತ್ತುಗಳೊಂದಿಗೆ ಮುಂದೆ ಮೀನುಗಾರಿಕೆ ನಿರ್ದೇಶಕರು/ಸರ್ಕಾರ ಯಾವುದಾದರೂ ಹೆಚ್ಚುವರಿ ಷರತ್ತು ಮತ್ತು 
ನಿಬಂಧನೆಗಳನ್ನು ವಿಧಿಸಿದಲ್ಲಿ ಅವುಗಳನ್ನು ಸಹ ಪಾಲಿಸತಕ್ಕದ್ದು. 
ಉಳಿದಂತೆ ಬೇಡಿಕೆಗೆ ತಕ್ಕಂತೆ ಜಿಲ್ಲಾವಾರು ಮಾಸಿಕ ಹಂಚಿಕೆ ಗುರಿಯನ್ನು ಮೀನುಗಾರಿಕೆ ಉಪ ನಿರ್ದೇಶಕರು, ಮಂಗಳೂರು ಮತ್ತು ಕಾರವಾರ 
ಇವರಿಗೆ ನಿಗದಿಪಡಿಸಿ ನೀಡುವ ಅಧಿಕಾರವನ್ನು ಮೀನುಗಾರಿಕೆ ನಿರ್ದೇಶಕರೇ ನಿರ್ವಹಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಜಯಣ್ಣ 
೧೯-524 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ(ಮೀ) 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಸಂಖ್ಯೆ:ಪಸಂಮೀ 97 ಮೀಇಯೋ 2013, ಬೆಂಗಳೂರು, ದಿನಾಂಕ:19-09-2013 
ಅಧಿಸೂಚನೆ 
ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ (ನಿ ಮಂಗಳೂರು ಇದರ ಮೆಮೊರ್ಯಾಂಡಮ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ 
ನಿಯಮಾವಳಿಗಳ ನಿಯಮ 23 (1ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಗಮದ ನಿರ್ದೇಶಕರ ಮಂಡಳಿಯ ಶೀ ಭಾಸ್ಕರ 
ವೆಂಕಟರಮಣ ಮೊಗೇರ, ಅಳ್ವೆಕೋಡಿ, ಭಟ್ಕಳ ತಾಲ್ಲೂಕು ಇವರನ್ನು ಅಧಿಕಾರೇತರ ನಿರ್ದೇಶಕರ ಸ್ಥಾನದಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ತೆಗೆದುಹಾಕಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಜಯಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
PR - 523 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ(ಮೀ) 





ಸರ್ಕಾರಿ ಕೇಂದ್ರ ಮುದಣಾಲಯ, ಘಟಕ-2, ಬೆಂಗಳೂರು-5 


